ಕರ್ನಾಟಕ ವಿಧಾನ ಪರಿಷತ್ತು 


K ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 460 
ಸದಸ್ಯರ ಹೆಸರು ಶ್ರೀ ಸುನೀಲ್‌ ವಲ್ಯಾಪುರ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ | ೦೨.12.202೦ 
ಉತ್ತರಿಸುವ ಸಚಿವರು | ಕಂದಾಯ ಸಚಿವರು 
3 ಎ ಎತ 
EE | ಫದ ವರ್ಷಗಳಂದ ತವಬುರಗಿ | ಕಳೆದ ಯ ವರ್ಷಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ 11ಇ ಸೈಜ್‌ ಕೋರಿ. 
en 11% pT ೫ ಸ್ಮೀಕೃತವಾದ ಮತ್ತು ವಿಲೇಯಾದ ಅರ್ಜಿಗಳ ವಿವರ 
ಸಿಕೃತವಾದ ಅರ್ಜಿ © ತಾಲೂಕು [ಪ್ರಾ.ಶೀಲ್ಕು | ಸೀತೃತಿ] ಒಟ್ಟು | ವಿಲೇ [ಬಾಕ 
. 
ಎಷ್ಟು: ಅದರಲ್ಲಿ ವಿಲೇವಾರಿ 3 ಆಳಂದ 2707 4205 | 6912 | 5205 | 1707 
ಮಾಡಲಾದ ಅರ್ಜಿಗಳ ಸಂಖ್ಯ | [ ಅಫ್ಮಲಪುರ 596 2337 | 2933 | 2162 | 761 | 
ಎಷ್ಟು? ಗುಲ್ಬರ್ಗ 1167 2664 381 | 2907 | 924 | 
ಚಿಂಚೋಳಿ 1738 | 2332 | 4070 | 2339 [1731 
ಸೇಡಂ 959 3018 | 3977 | 2953 | 1024 | 
ಚಿತ್ತಾಪುರ 892 3177 | 3069 | 2237 | 832 
ಜೀವರ್ಗಿ 1499 3388 | 4887 | 3896 | 991 | 
ಕಾಳಗಿ 743 1152 | 1895 | 1256 | 639 { 
ಗುಲೃರ್ಗ i 
ತ್ನ 735 1254 | 1989 | 1285 | 704 !: 
ಯಡ್ರಾಮಿ 1041 2163 | 3204 | 2290 | 914 
ಶಹಾಬಾದ 20 377 579 | 4M 135 
ಒಟ್ಟು 12279 | 25057 | 37336 | 26974 | 10362 |: 
) 11% ಸೈಚ್‌ ಗೆ ಸ್ಮೀಕೃತವಾದ ಅರ್ಜಿ 1ಇ ಸೈಜ್‌ ಕೋರಿ ಸ್ವೀಕೃತವಾದ ಅರ್ಜಿಗಳನ್ನು 


Kl 
| 


ವಿಲೇವಾರಿ ಮಾಡಲು ನಿಗದಿ 
ಪಡಿಸಿದ ಅವಧಿ ಎಷ್ಟು; 


ಭೂಮಾಪಕರಿಗೆ ಹಂಚಿಕೆಯಾದ ನಂತರ ವಿಲೇವಾರಿ ಮಾಡಲು 45 
ದಿನಗಳ ಅವಧಿ ನಿಗಧಿಪಡಿಸಲಾಗಿದೆ. 


ಇ) 


11ಇ ಸೈಚ್‌ ಮಾಡುವಲ್ಲಿ ವಿಳಂಬ 
ವಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಬಂದಿದೆ 


¢ 


ಈ) | ಬಂದಿದ್ದಲ್ಲಿ, ವಿಳಂಬಕ್ಕೆ 


ಕಾರಣ |. 
ಗಳೇನು; ವಿಳಂಬ ತಪ್ಪಿಸಲು 
ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? 


119 ಪ್ರಕರಣಗಳ ವಿಲೇವಾರಿಯಲ್ಲಿಯ ವಿಳಂಬಕ್ಕೆ 
ಕಾರಣಗಳು 


1) 113 ನಕ್ಷೆ ಕೋರಿರುವ ಜಮೀನುಗಳ ಆಕಾರಬಂದು ಮತ್ತು : 
ಪಹಣಿಗಳಲ್ಲಿ ದಾಖಲಾಗಿರುವ ವಿಸ್ತೀರ್ಣದಲ್ಲಿ ವ್ಯತ್ಯಾಸ 

ಖ11ಇ ನಕ್ಷೆ ಕೋರಿರುವ ಜಮೀನುಗಳ ಪಹಣಿಯ ಕಾಲಂ ಮತ್ತು 
9 ರಲ್ಲಿರುವ ಕ್ಷೇತ್ರದಲ್ಲಿ ವ್ಯತ್ಯಾಸ. 
3) 11ಇ ನಕ್ಷೆ ಕೊಬಿರುವ ಜಮೀನು ಮಂಜೂರಿ ಜಮೀನಾಗಿದಲ್ಲಿ 
ಸರ್ಕಾರದ ಸೂಚನೆಗಳನ್ನಯ ಭೂಮಂಜೂರಾತಿ ಪ್ರಕರಣಗಳಲ್ಲಿ 
ನಮೂನೆ 1 ರಿಂದ 5 ಭರ್ತಿ ಮಾಡಬೆಣಾಗಿದ್ದ ಈ ವೇಳೆ 
ಮಂಜೂರಾತಿ ದಾಖಲೆಗಳು ಸರಿಯಾಗಿ ಲಭ್ಯವಾಗದೇ . 
ಇರುವುದರಿಂದ | ; 


ps [ 


4) 11ಇ ನಕ್ಷೆ ಕೋರಿರುವ ಜಮೀನು ಮಂಜೂರಿ ಜಮೀೀನಾ? ಲ್ಲಿ 
ಭೂಮಂಜೂರಾತಿ ಪ್ರಕರಣಗಳಲ್ಲಿ ಮಂಜೂರಿಯಂತೆ ಮತ್ತು 
ಅನುಭವದಂತೆ ಕ್ಷೇತ್ರದಲ್ಲಿ ವ್ಯತ್ಯಾಸ ಮತ್ತು ಸರ್ವೆ ನಂಬರನಲ್ಲಿ 
ವ್ಯತ್ಯಾಸವಿರುವುದರಿಂದ 
5ಶಭೂಮಂಜೂರಾತಿ ಪ್ರಕರಣಗಳಲ್ಲಿ ಜಮೀನಿನ ಆಕಾರ ಬಂದಿನ 
ವಿಸೀರ್ಣಕ್ಕಿಂತ ಹೆಚ್ಚಿನ ಕ್ಲೇತಕ್ಸೆ ಮಂಜೂರಿ ಆದೇಶ 
ಮಾಡಿರುವುದರಿಂದ, ಮಂಜೂರಿ ಆದೇಶ ಮತ್ತು ಪಹಣಿ 
ಸರಿಪಡಿಸುವಲ್ಲಿ ತೊಂದರೆ ಇರುವುದು, 
ಈ 11% ನಕ್ಲೆ ಕೋರಿರುವ ಜಮೀನಿನ ಮೂಲ ಭೂದಾಖಲೆಗಳು/ 
ಕಂದಾಯ ದಾಖಲೆಗಳು ಶಿಥಿಲವಾಗಿರುವುದನ್ನು ಪುನರ್‌ 
ನಿರ್ಮಾಣ ಮಾಡಲು ಹೆಚ್ಚಿನ ಕಾಲಾವಲಾಶ ಬೇಕಾಗುವುದು 
ಗಅಳತೆ ಬೇಳೆ ಗಡಿ ಮತ್ತು ಹಕ್ಕಿನ ಕುರಿತು ತಕರಾರು 
ಉದ್ದವಿಸುವುದರಿಂದ | 
8 ಅರ್ಜಿದಾರರು ಹಕ್ಕು ಹೊಂದಿರುವ ಮತ್ತು ಅನುಭವದ ಸರ್ವೆ 
ನಂಬರ್‌ ಬೇರೆ ಬೇರೆಯಾಗಿರುವುದು | 
ಗಜಮೀನಿನ ಕುರಿತು ನ್ಯಾಯಾಲಯದಲ್ಲಿ ವಿವಾದಗಳಿರುವು 
ದರಿಂದ, p j 

ಇತ್ಯಾದಿ . ವಿವಿಧ ಕಾರಣಗಳಿಂದ 11ಇ ಪ್ರಕರಣಗಳ 
ವಿಲೇವಾರಿಯಲ್ಲಿ ವಿಳಂಬವಾಗುತ್ತಿರುತ್ತಡೆ. 
ಪೋಡಿ ಅರ್ಜಿಗಳ: ಶೀಘು ವಿಲೇವಾರಿಗೆ ಸರ್ಕಾರ ಕೈಗೊಂಡ 

; ಕುಮಗಳು 

1) ಕಂದಾಯ ಇಲಾಖೆಯಿಂದ ಪಹಣಿ ತಿದ್ದುಪಡಿ ಕುರಿತು 
ಕಂದಾಯ ಅದಾಲತ್‌ ಗಳನ್ನು ನಡೆಸಲಾಗುತ್ತಿದೆ } 
ಕಂದಾಯ ಇಲಾಖೆಯ ಅಭಿಲೇಖಾಲಯದ ಎಲ್ಲಾ 
ಕಡತಗಳನ್ನು ಕ್ಯಾಟಿ-ಲಾಗ್‌ ಮತ್ತು ಇಂಡೆಕ್ಟಿಂಗ್‌ ಮಾಡಲು 
ಸೂಚಿಸಲಾಗಿದೆ. . _ 
3)ಸರ್ಕಾರದ ಸೂಚನೆಯನ್ವಯ ನಮೂನೆ 1 ರಿಂದ 5 ಅನ್ನು ಭರ್ತಿ 
ಮಾಡಲು ಅಗತ್ಯ ಸೂಚನೆ ಮತ್ತು ಮಾರ್ಗಸೂಚಿಗಳನ್ನು 
ನೀಡಲಾಗಿದೆ. 
ಭೂಮಾಪನ ಇಲಾಖೆಯಲ್ಲಿ ಅಳತೆ ಕೋರಿ ಸ್ವೀಕೃತವಾಗುವ 
ಎಲ್ಲಾ ಅರ್ಜಿಗಳನ್ನು ಮೋಜಿಣಿ ತಂತ್ರಾಂಶದ ಮುಖಾಂತರ 
ಆನ್‌.ಲೈನ್‌ ನಲ್ಲಿ ಸ್ಮೀಕರಿಸಲಾಗುತ್ತಿದ್ದ ತಂತ್ರಾಂಶದ ಪ್ರತಿ 
ಹಂತದಲ್ಲಿಯೂ ೯।೯೦ (ಸರದಿ ಸಾಲಿನಂತೆ ಅಳವಡಿಸಲಾಗಿದೆ, 
ಪ್ರಕರಣವು ಅಳತೆಗೆ ಯೋಗ್ಯವಾಗಿದಲ್ಲಿ ೯॥೯೦ (ಸರದಿ ಸಾಲಿನಂತೆ) 
ಅಳತೆಗಾಗಿ ' ಭೂಮಾಪಕರಿಗೆ ತಂತ್ರಾಂಶದ ಮೂಲಕ 
ಆನ್‌.ಲೈನ್‌.ನಲ್ಲಿ ವಿತರಿಸಲಾಗುತ್ತಿದೆ. ಪ್ರಕರಣದಲ್ಲಿ ಅಳತೆಯಾದ 
ನಂತರ ಭೂಮಾಪಕರು ಆನ್‌ಲೈನ್‌ ನಲ್ಲಿ ಕಡತಗಳನ್ನು | 
ಅಪ್‌ಲೋಡ್‌ ಮಾಡಲು ಹಾಗೂ ಅಪ್ಲೋಡ್‌ ಮಾಡಿರುವ ಕಡತಗಳ 
ಪರಿಶೀಲನೆ ಮತ್ತು ಅನುಮೋದನೆಯನ್ನು ಸಹ ಆನ್‌.ಲೈನ್‌.ಸಲ್ಲೇ 
ನಿರ್ವಹಿಸಲಾಗುತ್ತಿದೆ: ತಂತ್ರಾಂಶದ ಮುಖಾಂತರ, ಪ್ರಕರಣಗಳ 
ವಿಲೆವಾರಿಯಲ್ಲಿ ಯಾವುದೇ ವಿಳಂಬಕ್ಕೆ ಅವಕಾಶವಿಲ್ಲದಂತೆ 
ಕೆಮವಹಿಸಲಾಗುತ್ತಿದೆ. 


Kl 


5) ವಿಡಿಯೋ ಸಂವಾದ ಮತ್ತು ವಿಭಾಗವಾರು ಅಧಿಕಾರಿಗಳ ಸಭೆ 


1 ನಡೆಸಿ ಪ್ರಗತಿ ಪರಿಶೀಲನೆ ಮಾಡಿ ಹೆಚ್ಚಿನ ಪ್ರಗತಿ ಸಾಧಿಸಲು ಸೂಕ್ತ | 
] ಮಾರ್ಗದರ್ಶನ ಮತ್ತು ಸೂಚನೆ ನೀಡಲಾಗುತ್ತಿದೆ. f 


ಹೆಚ್ಚಿನ ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕುಗಳಿಗೆ ಕಡಿಮೆ | 
ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕಿನಿಂದ ಭೂಮಾಪಕರನ್ನು | 
ನಿಯೋಜನೆ ಮಾಡಿ ಪ್ರಕರಣಗಳನ್ನು ವಿಲೇಗೊಳಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. 

7 2072 ಪರವಾನಗಿ ಭೂಮಾಪಕರ ಆಯ್ಕೆ ಕುರಿತು ಅಧಿಸೂಚನೆ ' 
ಹೊರಡಿಸಿ ಅರ್ಜಿಗಳನ್ನು ಆಹ್ವಾನಿ ಸಿದ್ದು, ಕೋವಿಡ್‌-19 
ಸಾಂಕ್ರಾಮಿಕ ರೋಗ. ಹರಡುತ್ತಿದ್ದರಿಂದ ಸ್ಪರ್ಧಾತ್ಮಕ" 
ಪರೀಕ್ಲೆಯನ್ನು ಮಂದೂಡಲಾಗಿತ್ತು. ಈಗ ಸಾಮಾಜಿಕ ಅಂತರ 
ಕಾಯ್ದುಕೊಂಡು ಪರೀಕ್ಷೆಯನ್ನು '. ನಡೆಸಲು ಪರೀಣ್ಣ್ನಾ 
ದಿನಾಂಕವನ್ನು ನಿಗಧಿಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ, : 
ಶೀಘ್ರದಲ್ಲಿ ಪರೀಕ್ಷೆ ನಡೆಸಿ, ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ 
4 ತಿಂಗಳ ತರಬೇತಿ ನೀಡಿ, ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣ 
ರಾದವರಿಗೆ ಪರವಾನಗಿ ನೀಡಿ ರಾಜ್ಯದ ವಿವಿಧ ತಾಲ್ಲೂಕುಗಳಿಗೆ 
ಕಾರ್ಯ ನಿಯೋಜನೆ: ಮಾಡಲಾಗುವುದು. ಇದರಿಂದ ಬಾಕಿ' 
ಪ್ರಕರಣಗಳ ವಿಲೇವಾರಿ ಮಾಡಲು ಸಾಟವಾಗುತದೆ ; 


ಸಂಖ್ಯೆ ಕಂಇ 176 ಎಸ್‌ಎಸ್‌ಸಿ 2020 


pa 
(ಆರ್‌.ಅಶೊ 


ಕಂದಾಯ ಸಚಿವರು 


